REY 


ew 
KN 


ಕರ್ನಾಟಕ ವಿಧಾನ ಪರಿಷತ್ತು 


690 


ಸಂಸ್ಥೆಗಳ ಕ್ಷೇತ್ರ 


ಚಿಕ್ಕೆ ಗುರುತಿಲ್ಲದ ಪಕ್ಷ ಸಾಷ್ಯೆ ] 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇತೆ ಮಲ್ಲಿಕಾರ್ಜುನ (ಸ್ಟೇ (ಯ 


ಉತ್ತರಿಸಚೇಕಾದ ದಿನಾಂಕ 23-07-2019 
ಉತ್ತರಿಸಬೇಕಾದ ಸಚಿವರು [ನನ ಆರೋಗ್ಯ ಮತ್ತು ಕುಟುಂಬ ಕೆಲ್ಯಾಣ ಸಚಿವರು 
ಕ್ರಸಂ ಪ್ರ ಉತ್ತರ 

ಅ | ಬಡವರು ಹಾಗೂ 'ಮಧ್ಮೆಮ ಪರ್‌ಪ 
ಜನರಿಗೆ ಉಚಿತ ಆರೋಗ್ಯ ಸೇವೆಯನ್ನು 
ಒದಗಿಸಲು ಜಾರಿಗೆ ತಂದಿರುವ | ಯೋಜನೆಯ ಅನುಷ್ಠಾನದಲ್ಲಿ ದುರ್ಬಳಕೆ 
“ಆಯುಷ್ಮಾನ್‌ ಭಾರತ್‌ ಆರೋಗ್ಯ ಯಾಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ 
ಕರ್ನಾಟಕ” ಯೋಜನೆಯ ಅನುಷ್ಠಾನದಲ್ಲಿ | ಬಂದಿರುವುದಿಲ್ಲ 
ದುರ್ಬಳಕೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

_ ಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಗಾಗಿ | ಬೆಳಗಾವಿ ಜಿಲ್ಲೆಯ ಸ 
ನೀಡುವ ಕಾರ್ಡ್‌ಗಳನ್ನು ವಿತರಿಸಲು ಕೇಂದ್ರಗಳಾದ ನಿಪ್ಪಾಣಿ ಸಂಕೇಶ್ವರ, 
ಸರ್ಕಾರ ನಿಯೋಜಿಸಿದ ಸಂಸ್ಥೆಗಳ ಬೆಳವಾಡಿ, ಹ  ಹರೆಬಾಗೆವಾಡಿ, 
ಹೆಸರುಗಳನ್ನು ನೀಡುವುದು; ಹೊಸಕೋಟಿ,  ಕಬ್ಬೂರು, ಕಗ್ಗವಾಡ, 

ಕಿತ್ತೂರು, ಕುಡಚಿ, ಮೂಡಲಗಿ, 


ಮುಗುಲಕೇಡ್‌, ನಾಗನೂರು, ನಂದಗಡ್‌ 
ಗಳಲ್ಲಿ ವಿತರಿಸಲಾಗುತ್ತಿದೆ. 

ಬೆಳಗಾವಿ ಜಿಲ್ಲೆಯ ತಾಲೂಕು ಆಸ್ಪತೆಗಳಾದ 
ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ, 
ಗೋಕಾಕ್‌, ಹುಕ್ಕೇರಿ, ಕಾಮುರ್‌: 
ರಾಯಬಾಗ ರಾಮದುರ್ಗ, ಸವದತ್ತಿಗಳ ಳಲ್ಲಿ 
ವಿತರಿಸಲಾಗುತ್ತಿದೆ. 

ಜಿಲ್ಲಾ ಆಸ್ಪತ್ರೆ ಬೆಳಗಾವಿ. 

ಕರ್ನಾಟಕ ಒನ್‌ ಕೇಂದ್ರಗಳಾದ ಅನಗೋಳ, 
ಅಶೋಕ ನಗರ, ಬಿ.ಯು.ಡಿ.ಎ ಕಾಂಪ್ಲೆಕ್ಸ್‌, 
ಹಳೆಯ ಕಾರ್ಪೊರೇಷನ್‌ ಕಟ್ಟಡ, 
ಗೋವವಸ್‌ ಕಾಂಫ್ಲೆಕ್ಸ್‌ ಬೆಳಗಾವಿಗಳಲ್ಲಿ 
ವಿತರಿಸಲಾಗುತ್ತಿದೆ. 

ಸೇವಾ ಸಿಂಧು ಕೇಂದಗಳಾದ ಮಡಭಾವಿ, 
ಅಥಣಿ ಹಲ್ಯಾಲ್‌, ಮಹಿಷವಾಡಗಿ, 
ಕೊಟ್ಟಲಗಿ, ಕಂಗಲಿ, ಮಹಂತೇಶ್‌ 
ಹಲಗಿಮರಡಿ ಪದ್ಮ ಕುಂಜ್‌, ಮಾಯ 
ಕಮ್ಮುನಿಕೇಶನ್‌, ಸುಲಗ, ಮುಚಂಡಿ, 
ವಡಗೋನ್‌, ಹಿಂಡಲಗ, ಶ್ರೀ ಬಾಲಾಜಿ 
ಐ.ಟಿ ಸಲ್ಯೂಷನ್‌ ಭಲ ಗಲ್ಲಿ ಬೆಳೆಗಾವಿ, 
ಕಾನಾಪುರ, "ಚಂಡರಗಿ, €ಶಮರ್‌, 
ಶಿರಸಂಗಿ ಗಳಲ್ಲಿ ವಿತರಿಸಲಾಗಿದೆ. 


ಇ |”“ಅನರ್ಹರಿಗೂ ಆರಯಿಷ್ಪಾರ್‌ 
ಶೀರ್ಷಿಕೆಯಲ್ಲಿ ಎಪ್ರಿಲ್‌ 26 ರಂದು ಕನ್ನಡ | 
ಪತ್ರಿಕೆಯೊಂದರಲ್ಲಿ ಫಲಾಮಭವಗಳಿಂದ | 
ನಿಗಧಿಪಡಿಸಿದ ದರಕ್ಕಿಂತ ಹೆಚ್ಚು ಹಣ। ಹೌದು 
ವಸೂಲಿ ಮಾಡಿ. ಅನರ್ಹರಿಗೂ ಕಾರ್ಡ್‌ ' 
ನೀಡಿರುವ ಕುರಿತು. ವರಧಿಯಾಗಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
| ಈ ಇಂತಹ 'ಅವ್ಯವಹಾರೆವನ್ನು'`'ತಡೆಯೆಲ'| ಆರೋಗ್ಯ ಮತ್ತು `ಸಟುಂಬ'ಕ್ಮಾಡ`ಇರಾಪೆಯ 
ಸರ್ಕಾರ ಕೈಗೊಂಡ ಕ್ರಮಗಳೇನು ಹಾಗೂ | ಕಾರ್ಡ್‌ಗಳ ವಿತರಣೆಯಲ್ಲಿ ಆಗುವ 
ಈಗಾಗಲೇ ತಪ್ಪು ಎಸಗಿರುವವರ ಮೇಲೆ | ಲೋಪದೋಷಗಳನ್ನು ತಡೆಗಟ್ಟಲು ಈ ಕೆಳಕಂಡಂತೆ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; ಕ್ರಮ ಕೈಗೊಳ್ಳಲಾಗಿದೆ | 
*  ಯುಸರ್‌ ಐಡಿ ಹಾಗೂ ಪಾಸ್‌ವರ್ಡ್‌ಗಳ 
ದುರ್ಬಳಕೆ ಮಾಡಿದ್ದಲ್ಲಿ ಸಿಬ್ಬಂದಿಗಳ ಮೇಲೆ 
ಶಿಸ್ತು ಕ್ರಮ ಕೈಗೊಳ್ಳುವುದು 
* ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆದ 
ಸಂಸ್ಥೆ ಹಾಗೂ ಸಹಕರಿಸಿದ ಮಧ್ಯವರ್ತಿಗಳ 
ಮೇಲೆ ಕ್ರಮಿನಲ್‌ ಕೇಸ್‌ ದಾಖಲಿಸುವುದು. 
*e ಬಿ! ಕೆ ಕೇಂದ್ರಗಳಲ್ಲಿ ಕಾರ್ಡ್‌ ವಿತರಣೆ 
ಮಾಡುವ ಸಿಬ್ಬಂದಿಗೆ ತಂತ್ರಾಂಶವನ್ನು 
ps ಬಳಸಲು  ಬಯೋಮೆಟಕ್‌ ಆಧಾರಿತ 
ದೃಢೀಕರಣ ನೀಡುವುದು. 
° ಕಾರ್ಡ್‌ಗಳನ್ನು ಫಲಾನುಭವಿಯ ಆಧಾರ್‌ 


ಕಾರ್ಡ್‌ ಹಾಗೂ ಬಯೋಮೆಟ್ರಿಕ್‌ ಆಧಾರದ 
ಮೇಲೆ ನೀಡುವುದು. ; 
ಕಾರ್ಡ್‌ ವಿತರಿಸುವ ಎಲ್ಲಾ ಮ 
ಕಾರ್ಡ್‌ ನ ಮೊತ್ತವನ್ನು ನಮೂದಿಸುವುದು 


ಕ್ರಮ 
ಬೆಳಗಾವಿ ಜಿಲ್ಲೆಯ ಸುಳಗ ತಾಲ್ಲೂಕಿನ ಪ್ರಕಾಶ್‌ 
ಪೋಟೊ ಸ್ಪುಡಿಯೊದ ಶ್ರೀ ಪ್ರಕಾಶ್‌ ಪರ್ನಾಂಡಿಸ್‌ 


ಎಂಬುವರು ಹೆಚ್ಚು ಹಣ ಪಡೆದು ಅನದಿಕೃತವಾಗಿ 
ಕಾರ್ಡ್‌ ವಿತರಿಸುತ್ತಿರುವ ವಿಷಯ ತನಿಖೆ ವೇ ಆಕೆಯಲ್ಲಿ 
ತಿಳಿದು ಬಂದಿದ್ದು ಇವರ ವಿರುದ್ದ ದಿನಾಂಕ: 
30.04.2019 ರಂದು ಕಾಕತಿ ಪೋಲಿಸ್‌ ್ಲಣೆಯಲ್ಲಿ 
ದೂರು ದಾಖಲಿಸಲಾಗಿದೆ. _ 


ಆಕುಕ 23 ಎಸ್‌ಬಿವಿ 2019 


ಆರೋಗ್ಯ Wie ಕುಟಿಂಬ ಕಲ್ಯಾಣ ಸಚಿವರು 


